ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತಿಲ್ಲದ ಪಶ್ನೆ ಸಂಖ್ಯೆ 


787 


ಸದಸ್ಯರ ಹೆಸರು 


ಶ್ರೀ ಎಂ.ಎ.ಗೋಪಾಲಸ್ವಾಮಿ 
(ಸ್ಥಳಿಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ 


09.03.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


(2 


್ನೆ 


ಉತ್ತರ 


ರಾಜ್ಯದಲ್ಲಿ ಖನಿಜ ಪರವಾನಗಿ ಇಲ್ಲದೆ 


| ನಡೆಸುತ್ತಿರುವ ಅಕ್ರಮ 
ಕಲ್ಲುಗಣಿಗಾರಿಕೆ ನಿಯಂತ್ರಣಕ್ಕೆ 
ಸರ್ಕಾರ ಯಾವ. ಯಾವ 


ಕ್ರಮಗಳನ್ನು ಕೈಗೊಂಡಿದೆ: (ವಿವರ 
ನೀಡುವುದು) 


ಅನಧಿಕೃತ ಗಣಿಗಾರಿಕೆ, "ಸಾಗಾಣಿಕೆ ಮತ್ತು ದಾಸ್ತಾನನ್ನು 


ತಡೆಗಟ್ಟಲು 
ಕೈಗೊಳ್ಳಲಾಗಿರುತ್ತದೆ.' 


ಸರ್ಕಾರದಿಂದ ಈ ಕೆಳಕಂಡ ಕ್ರಮಗಳನ್ನು 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಐ 21 ಎಂಎಂಎನ್‌ (2) 
2014, ದಿನಾಂಕ 21.01.2014 ರಂತೆ ಗಣಿ ಮತ್ತು ಖನಿಜ 
(ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ, 1957ರ ಕಲಂ 21 
ಮತ್ತು 22 ರಡಿ ಮತ್ತು ಕರ್ನಾಟಕ ಉಪಖನಿಜ 
ರಿಯಾಯಿತಿ ನಿಯಮಗಳು, 1994ರ ನಿಯಮ 43 ಮತ್ತು 
46 ರಂತೆ ಅನಧಿಕೃತ ಗಣಿಗಾರಿಕೆ, ಸಾಗಾಣಿಕೆ ಮತ್ತು 
ದಾಸ್ತಾನು ವಿರುದ್ಧ ಕ್ರಮವಹಿಸಲು, ಕಂದಾಯ, ಅರಣ್ಯ 


ವ್‌ ಹಾಗೂ ಸಣ್‌ ಮತ್ತು ಧೂಪಿಜ್ಞಾನ ಫಲವ 


ಅಧಿಕಾರಿಗಳಿಗೆ ಅಧಿಕಾರವನ್ನು ಪ್ರತ್ಯ್ಕಾಯೋಜಿಸಲಾಗಿದೆ. 


ಅನಧಿಕೃತ ಕಲ್ಲು ಗಣಿಗಾರಿಕೆ / ಸಾಗಾಣಿಕೆಯನ್ನು 
ನಿಯಂತ್ರಿಸಲು ಜಿಲ್ಲಾ ಟಾಸ್ಕ್‌ ಪೋರ್ಸ್‌ (ಗಣಿ 
ಸಮಿತಿಯಿಂದ ರಾಜ್ಯದಲ್ಲಿ ಆಯಾಕಟ್ಟನ ಪ್ರದೇಶಗಳಲ್ಲಿ 
ತನಿಖಾ ಠಾಣೆಗಳನ್ನು ತೆರೆದು ಕಾರ್ಯ 
ನಿರ್ವಹಿಸಲಾಗುತ್ತಿದೆ. ಅಲ್ಲದೆ ಆಯಾ ಜಿಲ್ಲಾ ವ್ಯಾಪ್ತಿಗಳಲ್ಲಿ 
ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಚಾಲಿತ ದಳವನ್ನು 
ರಚಿಸಿಕೊಂಡು ಅನಧಿಕೃತ ಕಲ್ಲು ಗಣಿಗಾರಿಕೆ; 
ಸಾಗಾಣಿಕೆಯನ್ನು ನಿಯಂತ್ರಿಸಲಾಗುತ್ತಿದೆ. 


ಕಲ್ಲುಗಣಿಗಾರಿಕೆಗೆ ಗುತ್ತಿಗೆ / ಲೈಸನ್ಸ್‌ ಮಂಜೂರು ಮಾಡುವ 


ಪೂರ್ವದಲ್ಲಿ ಕೇಂದ್ರ ಅರಣ್ಯ ಪರಿಸರ ಮತ್ತು 


ಹವಾಮಾನ ಬದಲಾವಣೆ ಮಂತ್ರಾಲಯದ ಆದೇಶದಂತೆ 


ಸಂಬಂಧಪಟ್ಟ ಅರ್ಜಿದಾರರಿಂದ ಕಡ್ಡಾಯವಾಗಿ ಕ್ಹಾರಿ 
ಯೋಜನೆ ಮತ್ತು ಪರಿಸರ ಅನುಮತಿ ಪತ್ರ ಪಡೆದು ಗುತ್ತಿಗೆ 
/ ಲೈಸನ್ಸ್‌ ಗಳನ್ನು ಮಂಜೂರು ಮಾಡಲಾಗುತ್ತದೆ. 


--2 


-L- 


* ರಾಜ್ಯ ವ್ಯಾಪ್ತಿಯಲ್ಲಿನ DG ನಿಂದ ಅನುಮತಿ ಪಡೆದು 


ಕಲ್ಲುಗಣಿ ಗುತ್ತಿಗೆ ಕಾರ್ಯ ನಿರ್ವಹಿಸುವುದನ್ನು 
ಕಡ್ಡಾಯಗೊಳಿಸಲಾಗಿರುತ್ತದೆ. 
ಕಲ್ಲುಗಣಿಗಾರಿಕೆ :- (ರೂ-ಲಕ್ಷಿಗಳಲ್ಲಿ) 
$7 ವರ್ಷ [ಪತ್ತ ಹಚ್ಚದ | ದಾಖಲಿಸಿರುವ | ವಸೂಲಾದ 
ಸಂ ಪ್ರಕರಣಗಳು | ಮೊಕದ್ದಮೆಗಳ | ದಂಡು 
ಸಂಖ್ಯೆ 
208-19 43 708 7213.37 
7 T0266 17 508.70 
3 T0202 | S80 $9 781.06 
ಒಟ್ಟು 1259 324 2903.13 
ಕಲ್ಲು ಸಾಗಾಣಿಕೆ :- (ರೂ.ಲಕ್ಷಗಳಲ್ಲಿ) 
ತ 7 ವರ್ಷ [ಪತ್ತ ಹಚ್ಚದ | ದಾಖಲಿಸಿರುವ | ವಸೂಲಾದ 
ಸಂ ಪ್ರಕರಣಗಳು | ಮೊಕದ್ದಮೆಗಳ | ದಂಡ 
ಸಂಖ್ಯೆ 
i 1208-19 716 2೫4 568497 
2 205-20 | 558 709 88.27 
5 T2002 | 2432 337 $363 
ಒಟ್ಟು 3706 £60 473687 
ಆ) | ಅಕ್ರಮ ಕಲ್ಲು ಗಣಿಗಾರಿಕೆ ಸರ್ಕಾರದ ಆದೇಶ ಸಂಖ್ಯೆ ಸಿಐ 70 ಎಂಜಿಎಸ್‌ 2020, 
ನಿಯಂತ್ರಣಕ್ಕೆ ಡ್ರೋನ್‌ ಸಮೀಕ್ಷೆ | ದಿನಾಂಕ 10.09.2020 ರಂತೆ ಚಾಲ್ತಿಯಲ್ಲಿರುವ ಕಲ್ಲುಗಣಿ 


ಕೈಗೊಳ್ಳಲು 2020-21ನೇ ಸಾಲಿನಲ್ಲಿ 
ಮಂಜೂರಾದ ಅನುದಾನವೆಷ್ಟು ಈ 
ಸಮೀಕ್ಷೆಯನ್ನು ಯಾವ ಯಾವ 
ಜಿಲ್ಲೆಗಳಲ್ಲಿ ನಡೆಸಲಾಗಿದೆ ಈ 
ಸಮೀಕ್ಷೆಯಿಂದ ಎಷ್ಟು" ಅಕ್ರಮ ಕಲ್ಲು 
ಗಣಿಗಾರಿಕೆಯನ್ನು ಗುರುತಿಸಲಾಗಿದೆ; 
(ಅವುಗಳ ವಿವರಗಳನ್ನು ಜಿಲ್ಲಾವಾರು 
ನೀಡುವುದು) 


ಗುತ್ತಿಗೆ ಪ್ರದೇಶಗಳಲ್ಲಿ ಗುತ್ತಿಗೆದಾರರು ಸಂಚಿತ ಆಡಿಟ್‌ 
ಪ್ರಮಾಣಕ್ಕಿಂತ ಅಧಿಕವಾಗಿ ತೆಗೆದಿರುವ ಉಪಖನಿಜದ 
ಪ್ರಮಾಣವನ್ನು ಡ್ರೋಣ್‌ / ಡಿಜಿಪಿಎಸ್‌ ಸಮೀಕ್ಷೆಯಿಂದ 


ಅಂದಾಜಿಸಿ, ಕ್ಷಾರಿ ಪಿಟ್‌ ನ Reduced Love) ಗಳನ್ನು 
ನಿಗದಿಪಡಿಸುವ ಸಂಬಂಧ 2020-21ನೇ ಸಾಲಿನಲ್ಲಿ 
ಡ್ರೋಣ್‌ / ಡಿಜಿಪಿಎಸ್‌ ಸರ್ವೆ ಕಾರ್ಯ ಕೈಗೊಳ್ಳಲು ರೂ. 
8.00 ಕೋಟಿ ಅನುದಾನ ಹಂಚಿಕೆ ಮಾಡಲಾಗಿರುತ್ತದೆ. 


ಅದರಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಡ್ರೋಣ್‌ / 
ಡಿಜಿಪಿಎಸ್‌ ಸರ್ವೆ ಕಾರ್ಯ ನಡೆಸುವ ಸೇವಾದಾರರನ್ನು ಇ- 
ಟೆಂಡರ್‌ ಮೂಲಕ. ಆಯ್ಕೆ ಮಾಡಲು ಇ-ಟೆಂಡರ್‌ ಪ್ರಕ್ರಿಯೆ 
ಕೈಗೊಳ್ಳಲಾಗುತ್ತಿದೆ. ಡ್ರೋಣ್‌ ಸರ್ವೆ ಕಾರ್ಯ ಕೈಗೊಂಡು 
ವರದಿಯನ್ನು ಪಡೆದು ಪರಿಶೀಲಿಸಿ, ಪರವಾನಗಿ ಪ್ರಮಾಣಕ್ಕಿಂತ 
ಹೆಚ್ಚುವರಿಯಾಗಿ ಕಟ್ಟಡ ಕಲ್ಲು ಸಾಗಾಣಿಕೆ ಮಾಡಿರುವ ಬಗ್ಗೆ 


ದೃಢಪಟ್ಟಲ್ಲಿ ನಿಯಮಾನುಸಾರ ಕ್ರಮವಹಿಸಲಾಗುವುದು. 


--3 


[Nd 


-ವ್ರ- 


pe 


2 Tಣಗಾರಕಯಂದ 


4 
p; 


| ನಿಧಿಗೆ 


ತೊಂದರೆ 
ಗೊಳಗಾದ ಪ್ರದೇಶಗಳ ಅಭಿವೃದ್ಧಿ 
ಮತ್ತು ಜನರ ಜೀವನಮಟ್ಟ 
ಸುಧಾರಣೆಗೆ ಗುತ್ತಿಗೆದಾರರಿಂದ ಜಿಲ್ಲಾ 
ರಾಜಧನ ಸಂಗ್ರಹ 
ಮಾಡಲಾಗುತ್ತಿದೆಯೇ? 

(ಮಾಡಿದ್ದಲ್ಲಿ, ಕಳೆದ 3 ವರ್ಷಗಳಲ್ಲಿ 
ಸಂಗಹವಾದ ಮತ್ತು ಬಳಕೆ 
ಮಾಡಿರುವ ವರಿತಿಗೆಯ ವಿವರವನ್ನು 


ಜಿಲ್ಲಾವಾರು ನೀಡುವುದು) 


ಗಣಿಗಾರಿಕೆಯಿಂದ ತೊಂದರೆಗೊಳಗಾದ ಪ್ರದೇಶಗಳ ಅಭಿವೃದ್ಧಿ 
ಮತ್ತು ಜನರ ಜೀವನ ಮಟ್ಟ ಸುಧಾರಣೆಗೆ ಗಣಿ ಮತ್ತು 
ಕಲ್ಲುಗಣಿ ಗುತ್ತಿಗೆದಾರರಿಂದ ಜಿಲ್ಲಾ ಖನಿಜ 
(ಡಿ.ಎಂ.ಎಫ್‌) ವಂತಿಗೆಯನ್ನು ಸಂಗ್ರಹಿಸಲಾಗುತ್ತಿದೆ. ಡಿಎಂಎಫ್‌ 
ವಂತಿಗೆಯನ್ನು 2015-16ನೇ ಸಾಲಿನಿಂದ ಸಂಗ್ರಹಿಸಲಾಗುತ್ತಿದ್ದು, 
2020-21 ಜನವರಿ 21ರ ಅಂತ್ಯಹವರಗೆ ರೂ.2336.13 
ಕೋಟಿಗಳನ್ನು ಸಂಗ್ಗಹಿಸಿ, ರೂ.3635.78 ಕೋಟಿಗಳ ಕ್ರಿಯಾ 
ಯೋಜನೆಯನ್ನು ತಯಾರಿಸಿ ರೂ.798.16 ಕೋಟಿ ಪ್ರಧಾನ 
ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ (ಅಏ.ಎಂ.ಕೆ.ಕೆ.ಕೆ.ವೈ) 
ಯೋಜನೆಗಳಿಗೆ ಖರ್ಚು ಮಾಡಲಾಗಿದೆ. 


ಪ್ರತಿಷ್ಠಾನ 


ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಸಂಖ್ಯೆ ಸಿಐ 116 ಎಂಎಂಎನ್‌ 2021 


(ಮುರುಗೇಶ್‌: ಆಕ್‌: | 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


K ” ' ಗ " K ಅನುಬಂಧ 


ಜಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಕ್‌ ಅಡಿ ಸಂಗ್ರಹಿಸಿದ ಹಾಗೂ ಖರ್ಚಾದ ಮೊತ್ತದ ವಿವರ 


K ನ Oo Rs,in Lakhs 
§ District DMF Total No. of Action ’ } Amount |No.ofon | No.of No. of No.of | Expenditure % 
Ke Collection Projects plan Spent going + projects | project | projects 
" froin 2015-16 Amount . projects |eamptetel] yetto |serapped/c 
; to Jan 2021 N - wart ancelled 
13648770 268 0442.80 252 354 1468 a 
ft ಮ _. i NN _ 
TE RTE 37 523 FT) 18% 
H 3 
i “20 DEE NEST ETN OT VN 26% 
4 [Bagaikot [NT 239 TAA 265093] 89 50 ils PN TT 
-8  [Koppal 44 ON 324002 2 104 188 [) 67% 
; 4 
| | _ W __ 
py i 90256 [Y Hs] eo 3 1 2 76 39% 
f 1 
1 Chlkkabanapur $402.98 07 667224 87378 A 20 47 [) 26% 
p | ಕ _ | 
| 8 [Ramanagara 3273.30 407 | 20S] 14729 168 75 93 27 45% 
[bangalore Urban ME sss O34 8300 186 ಸ 362 D 27% 
L. ಮ SN] 1 a KN ll. l | 
Vomior i 28268 2 EONS i ಇ io 0% 
| . 
IM bansalore Rural ETT RT aso 770 2s § 28 D 1% 
; - 
12 [Belgaum 2180.68 [ 1824.30] 136696] Sl [) 33 D 3% 
3 Chamavajamagar | 210517 5 vs 28449” 33 3 14% 
WK M ಲ lL RN y _ _ Rl 
14 vo Wetonnchd ' 1142.00 97 761.63 663.49 11 79 2 5 58% 
, , | k 
15 [Hassan 169223 239 ST 180 ij 0 48% 
16 [Dakshina Kaannda 83763 5 165.50 12649 13 36 3 0 15% 
[ORS 731.62 129 [TTT NT 35 7 [ 13% 
- ಸ NR j 
7216 8 TT TTT [0 28 i [777 
Hl j ” } 
[19 [Kolar $75 ೪ IB $19 5 44 [) [ ೧% 
{ 
26 [Gadng 606.0 56 T1413 (813 6 26 24 0 1% 
3 TDhavwad I ಇ53.8al 47. 265.40 ETT 03 [ [D3 
[3 0 H 
\ TS CTT TTT ST) 105 p) 24% 
|, 
23 Nijayapurn 3 410.22] 10837 7 [ 34 [NE 24% 
24 Davanagere FET [e TNT ETT 3 [ [ ೫% 
anda D ) DN [) 0 ೧%, 
20 Shhamogy ETAT 4 [ 13% 
l 
\ 

27 [Mysuru 15736 p WRUTAT) %44 3 [) % [ [2 
28 Bidar EST ೪ 4777 ooo [ 9 [I [3 
ಸ್ಥಿ 
; Sadan NT p I KE OO SN ; [ [D3 

i | 0 ‘ K 
30 Nader TORT NT 7 EO I] D 14% 
: 1 § _ 
COVID 19 Expenditure up to 31S Jan 2021 11820,81 
Grand Total SS | Th 363578.27 | 7081636 | 157 i690 | 3s0a 468 3 
Cz IC MM 202} 
, . Es i KY 


| 4 
H { 


